"ಕರ್ನಾಟಿಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು 


ಶ್ರೀ ಅ. ದೇವೇಗೌಡ 


“ಚುಕ್ಕೌಗುರುತ್ಳಾದ ಪ್ರಶ್ನೆ ಸಂಖ್ಯೆ 


. ಉತ್ತರಿಸಬೇಕಾದ ದಿನಾಂಕ 


1108 


25-09-2020 


ಪ್ರ್ನಿ 


ಉತ್ತರ 


ನರೇಗಾ ಯೋಜನೆಯ 
ಕಾಮಗಾರಿಗಳನ್ನು ಕೆಲವು ಮಾಜಿ 
ಸದಸ್ಯರು ಹಾಗೂ ಅಧ್ಯಕ್ಷರು 
ಮಾನವ ಶ್ರಮಕ್ಕೆ ಬದಲಾಗಿ ತಾವೇ 


"ಯಂತ್ರಗಳ ಹಾಗೂ ಗುತ್ತಿಗೆ ಮೇಲೆ 


ನಿರ್ವಹಿಸಿ ' ರೈತರ ಬ್ಯಾಂಕ್‌ 
ಖಾತೆಗಳಿಗೆ ಹಣ ಹಾಕಿಸಿ ನಂತರ 
ಅದನ್ನು ಅವರ ಮೂಲಕ ತಾವೇ 
ಪಡೆದುಕೊಂಡು ಕೋಟ್ಯಾಂತರ 
ರೂಪಾಯಿ ವಂಚಿಸಿದ್ದ, ಈ ಬಗ್ಗೆ 
ಇಲಾಖೆ ಉನ್ನತಾಧಿಕಾರಿಗಳಿಂದ 
ತನಿಖೆ ಮಾಡಿಸಿ ಸೂಕ್ತ ಕ್ಷಮ 


ಕೈಗೊಳ್ಳಲಾಗುವುದ; 


ಹೌದು. ಉನ್ನತಾಧಿಕಾರಿಗಳ ನನಾ ವರನಹನ್ಯ 
ಆರೋಪ ಸಾಬೀತಾದರೆ ಸೂಕ್ತ ಕಮ 
ಜರುಗಿಸಲಾಗುವುದು. 


ಆ) 


ಇನ್ನು ಮುಂದೆ ಈ ರೀತಿ ಯೋಜನೆ 
ಮೂಲ ಉದ್ದೇಶವನ್ನು ಬುಡಮೇಲು 
ಮಾಡಿ ಯಂತ್ರಗಳಿಂದ ಮಾಜಿ 
ಸದಸ್ಯರೇ ಕೆಲಸ ಮಾಡಿಸಿ 
ಸರ್ಕಾರದ ನೀತಿ ನಿಯಮಗಳನ್ನೇ 
ಬುಡಮೇಲು. ಮಾಡಿ ವಂಬಿಸಿ, 
ಕೋಟ್ಯಾಂತರ ರೂ.ಗಳು: ಹಾಳು 
ನಷ್ಟ ಮಾಡುತ್ತಿರುವುದನ್ನು 
ತಡೆಯಲು ಸರ್ಕಾರ ಕೂಡಲೇ 
ಕೈಗೊಳ್ಳುವ ಕ್ರಮಗಳೇನು? 


ಯಾವುದೇ ವ್ಯಕ್ತಿಗಳು ಯೋಜನೆಯ 
ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿ ಕೆಲಸ 
ನಿರ್ವಹಿಸಿರುವುದು ಸರ್ಕಾರದ ಗಮನಕ್ಕೆ ಬಂದಾಗ 
ತನಿಚಿ ಮಾಡಿಸಲಾಗುವುದು. ಆಪಾದನೆ ಸಾಬೀತಾದಲ್ಲಿ 
ಸಂಬಂಧಪಟ್ಟಿವರಿಂದ ವಸೂಲಾತಿಗೆ ಕಮ 
ಕೈಗೊಳ್ಳಲಾಗುವುದು ಮತ್ತು ಕ್ರಿಮಿನಲ್‌. ಮೊಕದ್ದಮೆ 
ಸಹ ದಾಖಲಿಸಲಾಗುವುದು. ಅಲ್ಲದೇ ಸಂಬಂಧಿಸಿದ 
ಅಧಿಕಾರಿಗಳ ಮೇಲೂ ಶಿಸ್ತು ಕ್ಷಮ 
ಜರುಗಿಸಲಾಗುವುದು. 


ಸಂಖ್ಯೆ: ಗ್ರಾಅಪ 38(206) ಉಖಾಯೋ 


| ಸ್‌.ಈ 
ಗ್ರಾಮೀಣಾಭಿವೃದ್ದೆ' ಮತ್ತು ಪಂಚಾಯತ್‌ ರಾಜ್‌ ಸಚಿ 


ಕೆ.ಎಸ್‌. ಈಶ್ತರಪ್ಪ 


